ZIKA1/BG-GPO/2515/PP-47/2006-2008 






ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೩ ಬೆಂಗಳೂರು, ಗುರುವಾರ, ಅಕ್ಟೋಬರ್‌ ೧೬, ೨೦೦೮ (ಆಶ್ಚಯುಜ ೨೪ ಶಕ ವರ್ಷ ೧೯೩೦) ಸಂಚಿಕೆ ೪೧ 


ಭಾಗ - ೨ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 108 ಆಸೇವ 2008, ಬೆ೦ಗಳೂರು, ದಿನಾಂಕ: 10ನೇ ಸೆಪ್ಟೆಂಬರ್‌ 2008 

ಶ್ರೀ ಹೆಚ್‌.ಎಂ. ಕೆಂಪೇಗೌಡ, ನಿವೃತ್ತ ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ, ಇವರನ್ನು ಮಾನ್ಯ ಸಾರಿಗೆ ಸಚಿವರ 
ವಿಶೇಷ ಕರ್ತವ್ಯಾಧಿಕಾರಿಯಾಗಿ ಗುತ್ತಿಗೆ ಆಧಾರದ ಮೇಲೆ ದಿನಾಂಕ:18.6.2008 ರಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಅಥವಾ ಮಾನ್ಯ ಸಾರಿಗೆ ಸಚಿವರ ಪದಾವಧಿಯವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳು 1977ರ ನಿಯಮ 150(ಬಿ)(॥) ರನ್ವಯ 
ನೇಮಿಸಲಾಗಿದೆ. 

ಶ್ರೀ ಹೆಚ್‌.ಎಂ. ಕೆಂಪೇಗೌಡ, ಇವರ ಗುತ್ತಿಗೆ ನೇಮಕಾತಿಗೆ ಸಂಬಂಧಿಸಿದಂತೆ ಸೇವಾ ಷರತ್ತುಗಳ ಬಗ್ಗೆ ಪ್ರತ್ಯೇಕವಾಗಿ 
ಆದೇಶ ಹೊರಡಿಸಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1196 ಎಚ್‌.ಆರ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 03 ಆಸೇವ 2008, ಬೆ೦ಗಳೂರು, ದಿನಾಂಕ: 6ನೇ ಸೆಪ್ಟೆಂಬರ್‌ 2008 

ಶ್ರೀ ಎಸ್‌ ತಹಸೀನ್‌, ಅಹಮದ್‌, ಕೆ.ಎ.ಎಸ್‌ (ಆಯ್ಕೆ ಶ್ರೇಣಿ) ಅಧಿಕಾರಿ, ಇವರಿಗೆ ಅಧಿಸೂಚನೆ ಸಂಖ್ಯೆಸಿಆಸುಇ 3 
ಆಸೇವ 2008 ದಿನಾಂಕ:6.2.2008 ರಲ್ಲಿ ಕೆ.ಎ.ಎಸ್‌. ಸಮೂಹ-ಎ (ಆಯ್ಕೆ ಶ್ರೇಣಿ) ವೃಂದಕ್ಕೆ ನೀಡಿರುವ ಸ್ಥಾನಪನ್ನ 
ಬಡ್ತಿಯನ್ನು ಕರ್ನಾಟಕ ನಾಗರೀಕ ಸೇವೆಗಳು (ಆರ್‌.ಪಿ.ಪಿ.ಪಿ) ನಿಯಮಗಳು 1978 ರ ನಿಯಮ 2 (1)(ಎ) ರನ್ವಯ 
ದಿನಾಂಕ:25.7.2007 ರಿಂದಲೇ ಜಾರಿಗೆ ಬರುವಂತೆ ಪೂರ್ವಾನ್ವಯವಾಗಿ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1197 ಎಚ್‌.ಆರ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


(೬೭೩) 


೬೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೬, ೨೦೦೮ ಭಾಗ - ೨ 





ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 140 ಆಸೇವ 2005, ಬೆಂಗಳೂರು, ದಿನಾಂಕ: 6ನೇ ಸೆಪ್ಟೆಂಬರ್‌ 2008 
ಶ್ರೀ ಎಂ.ಎ. ಖಾಲಿದ್‌, ಕೆ.ಎ.ಎಸ್‌ (ಆಯ್ಕೆ ಶ್ರೇಣಿ) ಅಧಿಕಾರಿ, ಇವರಿಗೆ ಅಧಿಸೂಚನೆ ಸಂಖ್ಯೆ:ಸಿಆಸುಇ 140 ಆಸೇವ 
2005 ದಿನಾಂಕ:26.8.2005 ರಲ್ಲಿ ಕೆ.ಎ.ಎಸ್‌ ಸಮೂಹ-ಎ (ಆಯ್ಕೆ ಶ್ರೇಣಿ) ವೃಂದಕ್ಕೆ ನೀಡಿರುವ ಸ್ಥಾನಪನ್ನ ಬಡ್ತಿಯನ್ನು 
ಕರ್ನಾಟಕ ನಾಗರೀಕ ಸೇವೆಗಳು (ಆರ್‌.ಪಿ.ಪಿ.ಪಿ) ನಿಯಮಗಳು 1978ರ ನಿಯಮ 2 (1 (ಎ) ರನ್ವಯ ದಿನಾಂಕ:14.9.2004 
ರಿಂದಲೇ ಜಾರಿಗೆ ಬರುವಂತೆ ಪೂರ್ವಾನ್ವಯವಾಗಿ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1198 ಎಚ್‌.ಆರ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಳ 212 ಹೊಸಿಪ 2008, ಬೆಂಗಳೂರು, ದಿನಾಂಕ: 19ನೇ ಸೆಪ್ಟೆಂಬರ್‌ 2008 
ಶ್ರೀ ಸತ್ಯನಾರಾಯಣ ಸರ್ಕಾರಿ ಅಭಿಯೋಜಕರು, 1ನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಮೈಸೂರು ಪೊಲೀಸ್‌ 
ಇಲಾಖೆಗೆ ನಿಯೋಜನೆಯ ಮೇಲೆ ಸರ್ಕಾರದ ಅಧಿಸೂಚನೆ ಸಂಖ್ಯೆಒಇ 396 ಪಿಪಿಇ 2007 ದಿನಾಂಕ:4.10.2007ರಲ್ಲಿ 
ನೀಡಲಾಗಿದ್ದ ಇವರ ಸೇವೆಯನ್ನು ಕರ್ನಾಟಕ ಪೊಲೀಸ್‌ ಅಕಾಡೆಮಿ, ಮೈಸೂರು ಇಲ್ಲಿಗೆ ಪ್ರತಿನಿಯೋಜನೆ ಮೇರೆಗೆ 
ನೀಡಲಾಗಿದೆ. 
ನಿಯೋಜನೆಯ ಷರತ್ತು ಮತ್ತು ನಿಬಂಧನೆಗಳನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗುವುದು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1199 ಟಿ.ಎನ್‌. ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 
PERSONNEL AND ADMINISTRATIVE REFORMS SECRETARIAT 
NOTIFICATION No. DPAR 149 SPS 2008, Bangalore, Dated: 18" September 2008 
Shri B. Dayananda, IPS (KN 94), Deputy Inspector General of Police, Fire Services, Bangalore is 
transferred with immediate effect and posted until further orders as Deputy Inspector General of Police 
Intelligence, Bangalore in the existing vacancy. 
By Order and in the name of the Governor of Karnataka, 
P.R. 1200 ASHOK P. ATRE 
Under Secretary to Government, 
Department of Personnel and Administrative Reforms 
(Services-IV) 
NOTIFICATION No. DPAR 384 SAS 2008, Bangalore, Dated: 18" September 2008 
Shri Rajneesh Goel, IAS (KN 86) Commissioner for Agriculture, Bangalore is transferred with 
immediate effect and his services are placed at the disposal of Planning and Statistics Department until 


further orders for being posted as Secretary, Hyderabad Karnataka Area Development Board Gulbarga in 
the existing vacancy. 

Dr. Shalini Rajneesh, IAS, (KN 89) Secretary to Government, Women & Child Development 
Department, Bangalore is transferred with immediate effect and she is posted until further orders as 
Regional Commissioner, Gulbarga Division, Gulbarga in the existing vacancy. 

By Order and in the name of the Governor of Karnataka, 
P.R. 1201 ASHOK P. ATRE 
Under Secretary to Government, 
Department of Personnel and Administrative Reforms 
(Services-l) 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೬, ೨೦೦೮ ೬೭೫ 





NOTIFICATION 
No. DPAR 338 SAS 2008, Bangalore, Dated: 24" September 2008 


Sri Abdul Bari Nawab, IAS (KN 92), Managing Director, Mysore Electrical Industries Limited, 
Bangalore is promoted to officiate in the Grade of Supertime Scale of IAS carrying the pay scale of Rs. 
18400-500-22400 with effect from 16.4.2008 i.e. the date on which his immediate junior Sri T. Sham 
Bhatt, IAS (KN 92) was promoted to the said grade and he is continued until further orders as Managing, 
Director, Mysore Electrical Industries Limited, Bangalore. 

Sri K.R. Srinivasa, IAS (KN 93), Additional Commissioner, Bruhat, Bangalore Mahanagara Palike, 
Bangalore is promoted to officiate in the Grade of Supertime Scale of IAS carrying the pay scale of Rs. 
18400-500-22400 with immediate effect and he is posted until further orders as Special Commissioner, 
Bruhat Bangalore Mahanagara Palike, Bangalore. 

Sri B.S. Ramaprasad, IAS (KN 93) Additional Secretary to Government, Commerce and 
Industries Department (Mines, SSI & Textiles), Bangalore is promoted to officiate in the Grade of 
Supertime Scale of IAS carrying the pay scale of Rs. 18400-500-22400 with immediate effect and he is 
posted until further orders as Secretary to Government, Commerce and Industries Department (Mines, SSI 
& Textiles), Bangalore in the existing vacancy. 

Sri Arvind Srivastava IAS (KN 94), Managing Director, Karnataka Urban Infrastructure 
Development and Finance Corporation, Bangalore is promoted to officiate in the Grade of Supertime 
Scale of IAS carrying the pay scale of Rs. 18400-500-22400 with immediate effect and he is posted until 
further orders as Managing Director, Karnataka Urban Infrastructure Development and Finance 
Corporation, Bangalore. 

Sri Anjum Parwez, IAS (KN 94), Director, Municipal Administration, Bangalore is promoted to 
officiate in the Grade of Supertime Scale of IAS carrying the pay scale of Rs. 18400-500-22400 with 
immediate effect and he is posted until further orders as Commissioner, Municipal Administration, 
Bangalore in the upgraded post. 

Sri N. Manjunatha Prasad, IAS (KN 94), Managing Director, Karnataka State Small Industries 
Development Corporation, Bangalore is promoted to officiate in the Grade of Supertime Scale of IAS 
carrying the pay scale of Rs. 18400-500-22400 with immediate effect and he is continued until further 
orders as Managing Director, Karnataka State Small Industries Development Corporation, Bangalore. 

Sri S.N. Jayaram, IAS (KN 94), Managing Director, Karnataka State Co-operative Apex Bank 
Limited Bangalore is promoted to officiate in the Grade of Supertime Scale of IAS carrying the pay scale 
of Rs 18400-500-22400 with immediate effect and he is continued until further orders as Managing 
Director, Karnataka State Co-operative Apex Bank Limited, Bangalore. 

Sri G.N. Nayak, IAS (KN 94), Deputy Commissioner, Bangalore Urban District Bangalore is 
promoted to officiate in the Grade of Supertime Scale of IAS carrying the pay scale of Rs. 18400-500- 
22400 with immediate effect and he is continued until further orders as Deputy Commissioner, Bangalore 
Urban District Bangalore in the upgraded cadre post in terms of Government of India letter No. 
11033/01/2005-AIS Il, dated 30-1-2006. 


೬೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೬, ೨೦೦೮ ಭಾಗ - ೨ 





Sri C.M. Shirol. IAS (KN 94) Deputy Commissioner, Bijapur District, Bijapur is promoted to 
officiate in the Grade of Supertime Scale of IAS carrying the pay scale of Rs. 18400-500-22400 with 
immediate effect and he is continued until further orders as Deputy Commissioner, Bijapur District, Bijapur 
in the upgraded cadre post in terms of Government of India letter No. 11033/01/2005-AIS, 
Il,dated:30.1.2006. 

This order is issued with deemed concurrence of Government of India u/r 3(2) (iii) of IAS (Pay) 
Rules, 2007 on the availability of 09 vacancies in the Super Time Scale for which approval of Government 


of India was sought vide the state Government 's letter No. DPAR 338 SAS 2008, dated:11-8-2008. 
By Order and in the name of the Governor of Karnataka, 
P.R. 1208 ASHOK P. ATRE 
Under Secretary to Government, 
Department of Personnel and Administrative Reforms 
(Services-l) 
NOTIFICATION 
No. DPAR 171 SFP 2008, Bangalore, Dated: 22" September 2008 


Sri A.C. Keshava Murthy, IFS (KN-88) under orders of transfer as Conservator of Forests, 
Karnataka Power Transmission Corporation Ltd., Bangalore is posted with immediate effect and until 
further orders as Chief Executive Officer, Zilla Panchayat, Tumkur vice Sri Govinda Raju, transferred. 

The orders issued in notification No. DPAR 116 SFP 2008 dated 15.7.2008 posting Sri A.C. 
Keshava Murthy, IFS as Conservator of Forests, Karnataka Power Transmission Corporation Ltd., 
Bangalore stands cancelled. 

Sri N.L. Shanthakumar, IFS (KN 93) Deputy Conservator of Forests, Kolar Division, Kolar is 
transferred with immediate effect and posted until further orders as Deputy Conservator of Forests,Haveri 
Division, Haveri vice Sri R. Gokul IFS transferred. 

Sri K.H. Nagaraj, IFS (KN-95) Deputy Conservator of Forests, Zilla Panchayat, Kolar is 
transferred with immediate effect and posted until further orders as Deputy Conservator of Forests, Kolar 
Division, Kolar vice Sri N.L. Shanthakumar, IFS transferred. 

Sri R. Gokul,IFS (KN-97), Deputy Conservator of Forests, Haveri Division Haveri, is transferred 
with immediate effect and his services are placed at the disposal of Commerce & Industries Department 
until further orders for being posted as General Manager (Development), Karnataka State Handicrafts 
Development corporation Ltd., Bangalore vice Sri B.S. Sirsikar transferred. 

By Order and in the name of the Governor of Karnataka, 
P.R. 1209 ASHOK P. ATRE 
Under Secretary to Government, 
Department of Personnel and Administrative Reforms 
(Services-4) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 206 ಆಸೇವ 2008, ಬೆ೦ಗಳೂರು, ದಿನಾಂಕ: 22ನೇ ಸೆಪ್ಟೆಂಬರ್‌ 2008 
ಈ ಕೆಳಕಂಡ ಕೆ.ಎ.ಎಸ್‌ (ಆಯ್ಕೆ ಶ್ರೇಣಿ/ಹಿರಿಯ ಶ್ರೇಣಿ/ಕಿರಿಯ ಶ್ರೇಣಿ) ಅಧಿಕಾರಿಗಳನ್ನು ಸಾರ್ವಜನಿಕ 
ತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ 
ಸೂಚಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ ನೇಮಿಸಿದೆ. 


[od 


2 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೬, ೨೦೦೮ ೬೭೭ 














ಕ್ರ.ಸಂ ಅಧಿಕಾರಿಯ ಹೆಸರು ಮತ್ತು ಪಸ್ತುತ ಹುದ್ದೆ ವರ್ಗಾಯಿಸಿ ನೇಮಿಸಿದ ಹುದ್ದೆ 

1 ಕೆ.ಎಸ್‌. ರಾಯ್ಕರ್‌, ಆಯುಕ್ತರು, ಮೈಸೂರು 
ಆಯ್ಕೆ ಶ್ರೇಣಿ, ಜಂಟಿ ಕಾರ್ಯದರ್ಶಿ, ಮಹಾನಗರಪಾಲಿಕೆ, ಮೈಸೂರು-ಶ್ರೀ ಕೆ.ಎನ್‌. ಲಿಂಗಪ್ಪ ಇವರ 
ನಗರಾಭಿವೃದ್ಧಿ ಇಲಾಖೆ, ಹುದ್ದೆಯಿಂದ ಸ್ಥಾನದಲ್ಲಿ ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ 
ವರ್ಗಾವಣೆ, ಆದೇಶದಲ್ಲಿ. ಇಲಾಖೆಯ ವಶಕ್ಕೆ ನೀಡಿದೆ. 

2 ಕೆ.ಎನ್‌. ಲಿಂಗಪ್ಪ ಜಿಲ್ಲಾಧಿಕಾರಿಗಳ ಕೇಂದ್ರಸ್ಥಾನಿಕ 
ಹಿರಿಯ ಶ್ರೇಣಿ ಸಹಾಯಕರು, ಕೊಪ್ಪಳ ಜಿಲ್ಲೆ, ಕೊಪ್ಪಳ-ಖಾಲಿ ಹುದ್ದೆ 


ಆಯುಕ್ತರು, ಮೈಸೂರು 
ಮಹಾನಗರ ಪಾಲಿಕೆ, ಮೈಸೂರು. 





3 ಎನ್‌. ಶಿವಶಂಕರ್‌, ಉಪವಿಭಾಗಾಧಿಕಾರಿ, ಮಧುಗಿರಿ 
ಕಿರಿಯ ಶ್ರೇಣಿ, ಉಪವಿಭಾಗ, ತುಮಕೂರು ಜಿಲ್ಲೆ-ಶ್ರೀಮತಿ ತುಳಸಿ ಮದ್ದಿನೇನಿ, 
ಉಪವಿಭಾಗಾಧಿಕಾರಿ, ಹಾಸನ ಉಪವಿಭಾಗ, ಐ.ಎ.ಎಸ್‌ ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ. 
ಹಾಸನ 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1210 ಎಚ್‌.ಆರ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 738 ಸಅಸೇ 2008, ಬೆ೦ಗಳೂರು, ದಿನಾಂಕ: 10ನೇ ಸೆಪ್ಟೆಂಬರ್‌ 2008 
ಅಧಿಸೂಚನೆ ಸಂಖ್ಯೆವಾಕ್ಕೆ 115 ಕೈಸೇವಿ 2008 ದಿನಾಂಕ:29.8.2008ರ ಅನ್ವಯ ಕರ್ನಾಟಕ ಸರ್ಕಾರದ 
ಸಚಿವಾಲಯಕ್ಕೆ ನಿಯೋಜನೆ ಮೇರೆಗೆ ನೇಮಿಸಲಾಗಿರುವ ಶ್ರೀ ಡಿ.ಎಸ್‌. ವಿಶ್ವನಾಥ್‌, ಜ೦ಟಿ ನಿರ್ದೇಶಕರು (ಯೋಜನೆ), 
ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಕೇಂದ್ರ ಕಛೇರಿ, ಬೆಂಗಳೂರು ಇವರನ್ನು ನಿರ್ದೇಶಕರು, ಮೂಲಭೂತ ಸೌಲಭ್ಯ ಅಭಿವೃದ್ಧಿ 
ಇಲಾಖೆ ಇಲ್ಲಿಗೆ ಮರು ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1211 ಎಂ.ಎಸ್‌. ಶಿವರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 61 ಸೇಇಮು 2008, ಬೆಂಗಳೂರು, ದಿನಾಂಕ: 9ನೇ ಆಗಸ್ಟ್‌ 2008 
ದಿನಾಂಕ:30.6.2008 ರಂದು 58 ವರ್ಷಗಳ ವಯೋಮಿತಿ ತಲುಪಿ ನಿವೃತ್ತಿ ಹೊಂದಿದ್ದು, ಶ್ರೀ ಎಸ್‌. ರಮಾನಂದ 
ಶೆಟ್ಟಿ, ನಿರ್ದೇಶಕರು ವೈದ್ಯಕೀಯ ಶಿಕ್ಷಣ ಇಲಾಖೆ, ಬೆ೦ಗಳೂರು ಇವರು ಸರ್ಕಾರದ ಸುತ್ತೋಲೆ ಸಂ:ಆಇ 15 ಎಸ್‌ಆರ್‌ಎಸ್‌ 
97, ದಿನಾ೦ಕ:20.9.1997 ರನ್ವಯ ನಿವೃತ್ತಿ ದಿನಾಂಕದವರೆಗೆ ಅವರ ಹಕ್ಕಿನಲ್ಲಿರುವ ಗಳಿಕೆ ರಜೆಯನ್ನು 240 ದಿನಗಳ ಗರಿಷ್ಠ 
ಮಿತಿಗೊಳಪಟ್ಟು ಕರ್ನಾಟಕ ನಾಗರೀಕಾ ಸೇವಾ ನಿಯಮಾವಳಿಯ ನಿಯಮ 118-ಎ (1)ರಡಿ ಹಾಗೂ ಉಪನಿಯಮ (4)ರ 
ವ್ಯಾಪ್ತಿಗೊಳಪಟ್ಟು ನಗಧೀಕರಣಗೊಳಿಸಲು ಮಂಜೂರಾತಿ ನೀಡಿದೆ ಹಾಗೂ ಸದರಿ ಅಧಿಕಾರಿಯ ಎರುದ್ಧ ಯಾವುದೇ 
ಇಲಾಖಾ ವಿಚಾರಣೆ/ಶಿಸ್ತು ಕ್ರಮ/ಕ್ರಿಮಿನಲ್‌ ಮೊಕದ್ದಮೆ ಹೂಡುವ ಸಂಭವವಿಲ್ಲ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1213 ಎಂ.ಎಸ್‌. ಶಿವರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 


೬೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೬, ೨೦೦೮ ಭಾಗ - ೨ 





PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 409 SAS 2008, Bangalore, Dated: 25" September 2008 
Dr. (Smt) Ekroop Caur, IAS, Director, Women & Child Development Department, Bangalore is 
placed in additional charge of the post of Secretary to Government, Women & Child Development 
Department, Bangalore, w.e.f. 19-9-2008 and until further orders vice Dr Shalini Rajneesh, IAS. 
By Order and in the name of the Governor of Karnataka, 
P.R. 1214 V. PONNURAJ 
Deputy Secretary to Government, 
Department of Personnel and Administrative Reforms 
(Services) 
ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಎನ್‌ 154 ಇಅಬಿ 2008, ಬೆಂಗಳೂರು, ದಿನಾಂಕ: 25ನೇ ಸೆಪ್ಟೆಂಬರ್‌ 2008 
ಶ್ರೀ ಗಂಗಾರಾಮ್‌ ಬಡೇರಿಯಾ, ಭಾ.ಆ.ಸೇ. ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ 
ನಿಯಮಿತ, ಬೆಂಗಳೂರು ಇವರನ್ನು ಶ್ರೀ ತುಷಾರ್‌ ಗಿರಿನಾಥ್‌, ಭಾ.ಆ.ಸೇ. ವ್ಯವಸ್ಥಾಪಕ ನಿರ್ದೇಶಕರು, ಬೆ೦ಗಳೂರು ವಿದ್ಯುತ್‌ 
ಸರಬರಾಜು ಕಂಪನಿ, ಬೆಂಗಳೂರು ಇವರು ದಿನಾಂಕ:30.9.2008 ರಿಂದ 10.10.2008 ರವರೆಗೆ 12 ದಿನಗಳ ಗಳಿಕೆ ರಜೆ 
ಮೇಲೆ ತೆರಳುವುದರಿಂದ ಈ ಅವಧಿಯಲ್ಲಿ ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರ 
ಹುದ್ದೆಯ ಅಧಿಕ ಪ್ರಭಾರದಲ್ಲಿಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1215 ಎಸ್‌.ಜೆ. ಸಂಪತ್‌ ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಇಂಧನ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 222 ಎಸ್‌ಐಎಸ್‌ 2008, ಬೆ೦ಗಳೂರು, ದಿನಾಂಕ: 25ನೇ ಸೆಪ್ಟೆಂಬರ್‌ 2008 
ಶ್ರೀ ಮನೋಜ್‌ ಕುಮಾರ್‌ ಮೀನಾ, ಐ.ಎ.ಎಸ್‌ ಜಿಲ್ಲಾಧಿಕಾರಿ ಚಾಮರಾಜನಗರ ಜಿಲ್ಲೆ ರವರಿಗೆ ದಿನಾಂಕ:26.9.2008 
ರಿಂದ 13.10.2008ರ ವರೆಗೆ (ಉದಿಸೇ) ಒಟ್ಟು 18 ದಿನಗಳ ಗಳಿಕೆ ರಜೆಯನ್ನು ಮ೦ಜೂರು ಮಾಡಲಾಗಿದೆ. 
ಶ್ರೀ ಮನೋಜ್‌ ಕುಮಾರ್‌ ಮೀನಾ, ಐ.ಎ.ಎಸ್‌. ರವರ ರಜಾ ಅವಧಿಯಲ್ಲಿ ಜಿಲ್ಲಾಧಿಕಾರಿಯವರ ಕೇಂದ್ರ ಸ್ಥಾನಿಕ 
ಸಹಾಯಕರು, ಚಾಮರಾಜನಗರ ಜಿಲ್ಲೆ ಇವರನ್ನು ಜಿಲ್ಲಾಧಿಕಾರಿ, ಚಾಮರಾಜನಗರ ಜಿಲ್ಲೆ ಈ ಹುದ್ದೆಯ ಸಮವರ್ತಿತ 
ಪ್ರಭಾರದಲ್ಲಿಡಲಾಗಿದೆ. 
ಶ್ರೀ ಮನೋಜ್‌ ಕುಮಾರ್‌ ಮೀನಾ, ಐ.ಎ.ಎಸ್‌ ರವರು ರಜೆಯ ಮೇಲೆ ಹೋಗಿರದಿದ್ದರೆ ಜಿಲ್ಲಾಧಿಕಾರಿ, 
ಚಾಮರಾಜನಗರ ಜಿಲ್ಲೆ ಈ ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1216 ಅಶೋಕ್‌ ಪಿ. ಅತ್ರೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 216 ಎಸ್‌ಐಎಸ್‌ 2008, ಬೆ೦ಗಳೂರು, ದಿನಾಂಕ: 24ನೇ ಸೆಪ್ಟೆಂಬರ್‌ 2008 
ಶ್ರೀ ಟಿ.ಕೆ. ಅನಿಲ್‌ ಕುಮಾರ್‌, ಐ.ಎ.ಎಸ್‌ ನಿರ್ದೇಶಕರು, ಕರ್ನಾಟಕ ಗ್ರಾಮೀಣಾ ನೀರು ಸರಬರಾಜು ಮತ್ತು 
ನೈರ್ಮಲ್ಯ ಸಂಸ್ಥೆ, ಬೆಂಗಳೂರು ಅವರಿಗೆ ದಿನಾ೦ಕ:4.10.2008 ರಿಂದ 10.10.2008 ರವರೆಗೆ (ಉದಿಸೇ) 07 ದಿನಗಳ ಗಳಿಕೆ 
ರಜೆಯನ್ನು ಮಂಜೂರು ಮಾಡಲಾಗಿದೆ. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೬, ೨೦೦೮ ೬೭೯ 





ಶ್ರೀ ಟಿಕೆ. ಅನಿಲ್‌ ಕುಮಾರ್‌, ಐ.ಎ.ಎಸ್‌ ರವರಿಗೆ ಮೇಲ್ಕಂಡ ರಜೆ ಅವಧಿಯಲ್ಲಿ ಅವರ ಕುಟುಂಬದ ಈ 
ಕೆಳಕಾಣಿಸಿದ ಸದಸ್ಯರೊಂದಿಗೆ ಪ್ರಸಕ್ತ 2006-09ರ ಬ್ಲಾಕ್‌ ಅವಧಿಯಲ್ಲಿ ಗ್ಯಾಂಗ್‌ಟಾಕ್‌ಗೆ ಹೋಗಿ-ಬರಲು ರಜೆ ಪ್ರಯಾಣ 
ರಿಯಾಯಿತಿಯನ್ನು ಉಪಯೋಗಿಸಿಕೊಳ್ಳಲು ಅನುಮತಿ ನೀಡಲಾಗಿದೆ. 


























ಕ್ರ.ಸಂ. | ಹೆಸರು ಸಂಬಂಧ ವಯಸ್ಸು 
1 ಶ್ರೀ ಟಿ.ಕೆ. ಅನಿಲ್‌ ಕುಮಾರ್‌ ಸ್ವತಃ 37 ವರ್ಷ 
2 ಶ್ರೀಮತಿ ಪೂನಾಂ ನರಂಗ್‌ ಪತ್ತಿ 33 ವರ್ಷ 
3 ನೇಹ ಅನಿಲ್‌ ಕುಮಾರ್‌ ಮಗಳು 09 ವರ್ಷ 
4 ಮಾನ್‌ಶಿ ಅನಿಲ್‌ ಕುಮಾರ್‌ ಮಗಳು 04 ವರ್ಷ 











ಶ್ರೀ ಟಿ.ಕೆ ಅನಿಲ್‌ ಕುಮಾರ್‌, ಐ.ಎ.ಎಸ್‌. 


ರವರು ರಜೆಯ ಮೇಲೆ ಹೋಗಿರದಿದ್ದರೆ ನಿರ್ದೇಶಕರು, ಕರ್ನಾಟಕ 


ಗ್ರಾಮೀಣಾ ನೀರು ಸರಬರಾಜು ಮತ್ತು ನೈರ್ಮಲ್ಯ ಸಂಸ್ಥೆ, ಬೆಂಗಳೂರು ಈ ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು 
ದೃಢೀಕರಿಸಿದೆ. 
ಸದರಿ ಉದ್ದೇಶಕ್ಕಾಗಿ ತಗಲುವ ವಾಸ್ತವಿಕ ಪ್ರಯಾಣ ವೆಚ್ಚದ ಶೇಕಡ 90ರಷ್ಟು ಹಣವನ್ನು ಅಂತಿಮ ಪ್ರಯಾಣಭತ್ಯೆ 
ಬಿಲ್ಲಿನಲ್ಲಿ ಹೊಂದಾಣಿಕೆ ಮಾಡುವ ಷರತ್ತಿಗೆ ಒಳಪಟ್ಟು ಮುಂಗಡ ಪ್ರಯಾಣಭತ್ಯೆಯನ್ನು ಪಡೆಯಲು ಮಂಜೂರಾತಿ 
ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಅಶೋಕ್‌ ಪಿ. ಅತ್ರೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1) 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಳ 329 ಪಿಪಿಇ 2008, ಬೆಂಗಳೂರು, ದಿನಾಂಕ: 5ನೇ ಸೆಪ್ಟೆಂಬರ್‌ 2008 
ಈ ಕೆಳಕಂಡ ತಃಖ್ತೆಯ ಅಂಕಣ (2)ರಲ್ಲಿ ಸೂಚಿಸಿರುವ ನ್ಯಾಯಾಲಯಗಳಲ್ಲಿ ತಃಖ್ತೆಯ ಅಂಕಣ (3) ಮತ್ತು 
(4)ರಲ್ಲಿ ನಮೂದಿಸಿರುವ ಪ್ರಕರಣ ಮತ್ತು ಪ್ರತಿ ಪ್ರಕರಣಗಳು ದಾಖಲಾಗಿರುತ್ತದೆ. ಆದ ಕಾರಣ ಅಂಕಣ (4ರಲ್ಲಿ 
ನಮೂದಿಸಿರುವ ಪ್ರತಿ ಪ್ರಕರಣಗಳಲ್ಲಿ ಸರ್ಕಾರದ ಪರವಾಗಿ ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು ಅಂಕಣ (5)ರಲ್ಲಿ 


ಪಿ.ಆರ್‌. 1217 





ಸೂಚಿಸಿರುವ ಅಭಿಯೋಜಕರನ್ನು ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ ನೇಮಿಸಿದೆ. 






































45; ನ್ಯಾಯಾಲಯದ ಹೆಸರು ಪ್ರಕರಣ ಪ್ರತಿ ಪ್ರಕರಣ ಪ್ರತಿ ಪ್ರಕರಣದಲ್ಲಿ ಸರ್ಕಾರದ 
ಸಂ. ಸಂಖ್ಯೆ ಸಂಖ್ಯೆ ಪರವಾಗಿ ಹಾಜರಾಗಲು ಮತ್ತು 
Sc/cc/Spl.cc | Sc/cc/Spl.cc ಪ್ರಕರಣವನ್ನು ನಡೆಸಲು 
1 9 3 4 5 
1 3ನೇ ಜೆಎಂಎಫ್‌ಸಿ 2044/07 2043/07 ಸಹಾಯಕ ಸರ್ಕಾರಿ 
ನ್ಯಾಯಾಲಯ ವಿಜಾಪುರ ಅಭಿಯೋಜಕರು, 2ನೇ 
ಜೆಎಂಎಫ್‌ಸಿ ನ್ಯಾಯಾಲಯ 
ವಿಜಾಪುರ 
2 2ನೇ ಜೆಎಂಎಫ್‌ಸಿ 2630/07 2888/07 ಸಹಾಯಕ ಸರ್ಕಾರಿ 
ನ್ಯಾಯಾಲಯ ವಿಜಾಪುರ 2634/07 2635/07 ಅಭಿಯೋಜಕರು, 3ನೇ 
137/08 2469/07 ಜೆಎಂಎಫ್‌ಸಿ ನ್ಯಾಯಾಲಯ 
ವಿಜಾಪುರ 
3 ಜೆಎಂಎಫ್‌ಸಿ 107/07 145/07 ಸಹಾಯಕ ಸರ್ಕಾರಿ 
ನ್ಯಾಯಾಲಯ ರಾಮದುರ್ಗ, ಅಭಿಯೋಜಕರು, ಜೆಎಂಎಫ್‌ಸಿ 
ನ್ಯಾಯಾಲಯ ಸವದತ್ತಿ 
4 2ನೇ ಅಧಿಕ ಜಿಲ್ಲಾ ಸತ್ರ ನ್ಯಾಯಾಲಯ, 202/07 187/07 ಸರ್ಕಾರಿ ಅಭಿಯೋಜಕರು, 1ನೇ 
ಬೆಳಗಾವಿ ಅಧಿಕ ಜಿಲ್ಲಾ ಸತ್ರ 
ನ್ಯಾಯಾಲಯ, ಬೆಳಗಾವಿ 


















































೬೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೬, ೨೦೦೮ ಭಾಗ - ೨ 
1 2 3 4 5 
5 3ನೇ ತ್ವರಿತ ವಿಲೇವಾರಿ ನ್ಯಾಯಾಲಯ, 24/07 190/07 ವಿಶೇಷ ಸರ್ಕಾರಿ 
ಹಾಸನ ಅಭಿಯೋಜಕರು, 2ನೇ ತ್ವರಿತ 
ವಿಲೇವಾರಿ ನ್ಯಾಯಾಲಯ, 
ಹಾಸನ 
6 2ನೇ ತ್ವರಿತ ವಿಲೇವಾರಿ ನ್ಯಾಯಾಲಯ, 157/02 52/07 ವಿಶೇಷ ಸರ್ಕಾರಿ 
ಹಾಸನ ಅಭಿಯೋಜಕರು, 3ನೇ ತ್ವರಿತ 
ವಿಲೇವಾರಿ ನ್ಯಾಯಾಲಯ, 
ಹಾಸನ 
7 1ನೇ ತ್ವರಿತ ವಿಲೇವಾರಿ ನ್ಯಾಯಾಲಯ, | 13/08 371/07 ಸರ್ಕಾರಿ ಅಭಿಯೋಜಕರು, 
ಯಾದಗಿರಿ 424/07 52/08 ಪ್ರಧಾನ ಜಿಲ್ಲಾ ಸತ್ರ 
74/08 57/08 ನ್ಯಾಯಾಲಯ, ಗುಲರ್ಗಾ 
8 1ನೇ ತ್ವರಿತ ವಿಲೇವಾರಿ ನ್ಯಾಯಾಲಯ, 103/08 23/08 ಸರ್ಕಾರಿ ಅಭಿಯೋಜಕರು, 
ಯಾದಗಿರಿ 1ನೇ ಅಧಿಕ ಜಿಲ್ಲಾ ಸತ್ರ 
ನ್ಯಾಯಾಲಯ, ಗುಲ್ಬರ್ಗ 
9 1ನೇ ತ್ವರಿತ ವಿಲೇವಾರಿ 82/06 86/07 ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ, ಧಾರವಾಡ ಪ್ರಧಾನ ಜಿಲ್ಲಾ ಸತ್ರ 
ನ್ಯಾಯಾಲಯ, ಧಾರವಾಡ 
10 | 3ನೇ ಅಧಿಕ ಜಿಲ್ಲಾ ಸತ್ರ ನ್ಯಾಯಾಲಯ, | 28/06 213/06 1ನೇ ಅಧಿಕ ಸರ್ಕಾರಿ, 
ಬೆಳಗಾವಿ 134/07 232/07 ಅಭಿಯೋಜಕರು, 1ನೇ ಅಧಿಕ 
66/07 267/07 ಜಿಲ್ಲಾ ಸತ್ರ ನ್ಯಾಯಾಲಯ, 
ಬೆಳಗಾವಿ 
11 |3ನೇ ಅಧಿಕ ಜಿಲ್ಲಾ ಸತ್ರ ನ್ಯಾಯಾಲಯ, 59/07 280/07 2ನೇ ಅಧಿಕ ಸರ್ಕಾರಿ 
ಬೆಳಗಾವಿ ಅಭಿಯೋಜಕರು, 2ನೇ ಅಧಿಕ 
ಜಿಲ್ಲಾ ಸತ್ರ ನ್ಯಾಯಾಲಯ, 
ಬೆಳಗಾವಿ 
12 |2ನೇ ತ್ವರಿತ ವಿಲೇವಾರಿ ನ್ಯಾಯಾಲಯ, 127/07 128/07 ಸರ್ಕಾರಿ ಅಭಿಯೋಜಕರು, 
ಮೈಸೂರು ಪ್ರಧಾನ ಜಿಲ್ಲಾ ಸತ್ರ 
ನ್ಯಾಯಾಲಯ, ಮೈಸೂರು 
13 | ಜೆಎಂಎಫ್‌ಸಿ 462/07 631/07 ಸಹಾಯಕ ಸರ್ಕಾರಿ 
ನ್ಯಾಯಾಲಯ, ಬೇಲೂರು ಅಭಿಯೋಜಕರು, ಸಿಜೆ (ಕಿ.ವಿ) 
ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ, ಸಕಲೇಶಪುರ 
14 | ಜೆಎಂಎಫ್‌ಸಿ 340/07 88/08 ಸಹಾಯಕ ಸರ್ಕಾರಿ 
ನ್ಯಾಯಾಲಯ, ಲಕ್ಷ್ಮೇಶ್ವರ 185/07 186/07 ಅಭಿಯೋಜಕರು, ಜೆಎಂಎಫ್‌ಸಿ 
161/07 157/07 ನ್ಯಾಯಾಲಯ, ಸವಣೂರು 
01/08 84/08 
15 ಸಿಜೆಎಂ ನ್ಯಾಯಾಲಯ, 58/07 87/07 ಸಹಾಯಕ ಸರ್ಕಾರಿ 
ಬಾಗಲಕೋಟೆ ಅಭಿಯೋಜಕರು, 2ನೇ 
ಜೆಎಂಎಫ್‌ಸಿ ನ್ಯಾಯಾಲಯ, 
ಬಾಗಲಕೋಟೆ 
16 3ನೇ ಜೆಎಂಎಫ್‌ಸಿ ನ್ಯಾಯಾಲಯ, 896/07 874/07 ಸಹಾಯಕ ಸರ್ಕಾರಿ 








ರಾಯಚೂರು 











ಅಭಿಯೋಜಕರು, ಜೆಎಂಎಫ್‌ಸಿ 
ನ್ಯಾಯಾಲಯ, ದೇವದುರ್ಗ 








ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೬, ೨೦೦೮ ೬೮೧ 








1 2 3 4 5 

17 | ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಲಯ, 284/07 01/07 2ನೇ ಅಪರ ಸರ್ಕಾರಿ 
ರಾಮನಗರ ಅಭಿಯೋಜಕರು, 2ನೇ ಅಪರ 
ಜಿಲ್ಲಾ ಸತ್ರ ನ್ಯಾಯಾಲಯ, 
ಬೆಂಗಳೂರು ಗ್ರಾಮಾಂತರ 














18 | ವಿಶೇಷ ಜಿಲ್ಲಾ ಸತ್ರ (ಅಟ್ರಾಸಿಟಿ) | 103/05 425/07 1ನೇ ಅಧಿಕ ಸರ್ಕಾರಿ 
ನ್ಯಾಯಾಲಯ, ಗುಲ್ಬರ್ಗಾ ಅಭಿಯೋಜಕರು, 1ನೇ ಅಧಿಕ 
ಜಿಲ್ಲಾ ಸತ್ರ ನ್ಯಾಯಾಲಯ, 
ಗುಲರ್ಗ 
10 ಜೆಎಂಎಫ್‌ಸಿ 665/07 686/07 ಸಹಾಯಕ ಸರ್ಕಾರಿ 
ನ್ಯಾಯಾಲಯ, ಸುಳ್ಯ ಅಭಿಯೋಜಕರು, ಜೆಎಂಎಫ್‌ಸಿ 
ನ್ಯಾಯಾಲಯ, ಪುತ್ತೂರು 
20 |1ನೇ ತ್ವರಿತ ವಿಲೇವಾರಿ 36/06 26/06 ಪ್ರಧಾನ ಸರ್ಕಾರಿ 
ನ್ಯಾಯಾಲಯ, ಕೊಪ್ಪಳ ಅಭಿಯೋಜಕರು, ಪ್ರಧಾನ ಜಿಲ್ಲಾ 




















ಸತ್ರ ನ್ಯಾಯಾಲಯ, ಕೊಪ್ಪಳ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1164 ಪ್ರಕಾಶ್‌ ಎಸ್‌. ಭೂಸನೂರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರಭಾರ) 
ಒಳಾಡಳಿತ ಇಲಾಖೆ 
(ಕಾ ಮತ್ತು ಸು, ಕಾಫಿಪೋಸ ಮತ್ತು ಅಭಿಯೋಗ) 
ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಕಾಳ 131 ಇಟಿಐ 2007, ಬೆಂಗಳೂರು, ದಿನಾಂಕ: 12ನೇ ಸೆಪ್ಟೆಂಬರ್‌ 2008 
ಉದ್ಯೋಗ ಮತ್ತು ತರಬೇತಿ ಇಲಾಖೆಯ ತರಬೇತಿ ವಿಭಾಗದ ಪ್ರಾಚಾರ್ಯರು ದರ್ಜೆ 2/ಸಹಾಯಕ ನಿರ್ದೇಶಕರು 
ಹುದ್ದೆಗೆ ಕರ್ನಾಟಕ ಲೋಕ ಸೇವಾ ಆಯೋಗದ ಅಧಿಸೂಚನೆ ಸಂಖ್ಯೆಪಿಎಸ್‌ಸಿ 15 ಆರ್‌ಟಿಬಿ 2007 
ದಿನಾಂಕ:7.3.2008ರನ್ವಯ ಆಯ್ಕೆಗೊಂಡ ಈ ಕೆಳಕಂಡ ಅಭ್ಯರ್ಥಿಗಳನ್ನು ಕರ್ನಾಟಕ ನಾಗರೀಕ ಸೇವಾ (ಸ್ಪರ್ಧಾತ್ಮಕ 
ಪರೀಕ್ಷೆಗಳ ಮೂಲಕ ನೇರ ನೇಮಕಾತಿ ಮತ್ತು ಆಯ್ಕೆ)(ಸಾಮಾನ್ಯ) ನಿಯಮಗಳು 2006ರ ನಿಯಮ 8(1)ರ ಪ್ರಕಾರ ರೂ. 
12,000-22,650'ರ ವೇತನ ಶ್ರೇಣಿಯ ಪ್ರಾಚಾರ್ಯರು ದರ್ಜೆ-2/ಸಹಾಯಕ ನಿರ್ದೇಶಕರ ಹುದ್ದೆಗೆ (ಗ್ರೂಪ್‌-ಬಿ) 
ಪರಿವೀಕಣೆಯ ಮೇಲೆ ಈ ಕೆಳಕಾಣಿಸಿದ ಷರತ್ತು/ನಿಬಂಧನೆಗಳಿಗೆ ಒಳಪಟ್ಟು ನೇಮಕ ಮಾಡಲಾಗಿದೆ. 














ಕ.ಸಂ | ಕೆ.ಪಿ.ಎಸ್‌.ಸಿ. ಹೆಸರು ಸ್ಥಳ 
ಕ್ರಮ ಸಂ ಶ್ರೀ/ಶ್ರೀಮತಿ 

1 01 ಪಂಡಿತಾರಾಧ್ಯ ಕೆ.ಎಚ್‌.ಎಂ. ಕೈಗಾರಿಕಾ ತರಬೇತಿ ಸಂಸ್ಥೆ, 
ತಂದೆ:ಕೆ.ಎಚ್‌.ಎ೦. ಸುಗ್ಗಯ್ಯ ಶಾಸ್ತ್ರಿ ಬಾಗಲಕೋಟೆ. 
ಮನೆ ನಂ 1೦-68 
ನೇತಾಜಿ ನಗರ, ವಾಸವಿ ಶಾಲೆ ಹತ್ತಿರ, ಬಳ್ಳಾರಿ, ಬಳ್ಳಾರಿ 
ಜಿಲ್ಲೆ-583104. 

2 04 ಲಕ್ಷ್ಮೀನಾರಾಯಣ ರಾಜು, ಕೈಗಾರಿಕಾ ತರಬೇತಿ ಸಂಸ್ಥೆ, 
ತಂದೆ:ಆನಂದರಾಜು 0೦/೦ ಅಂಗಡಿ ನಾಗರಾಜು ದೇವನಹಳ್ಳಿ 


ಜನರಲ್‌ ಮರ್ಚೆಂಟ್ಸ್‌, ಮೆಹಬೂಬ್‌ ನಗರ, 
ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆ-563125. 
3 06 ರಮೇಶ ಡಿ.ಎಚ್‌. ವಿಭಾಗೀಯ ಕಛೇರಿ ಮೈಸೂರು 
ತಂದೆ: ಹುಚ್ಚೇಗೌಡ (ಗುಡಿಗೌಡರು), 

ದಾಸರಿಘಟ್ಟ ಗ್ರಾಮ ಮತ್ತು ಅಂಚೆ, ತಿಪಟೂರು ತಾಲ್ಲೂಕು 
ತುಮಕೂರು ಜಿಲ್ಲೆ-572202 
























































೬೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೬, ೨೦೦೮ ಭಾಗ - ೨ 

1 2 3 4 

4 07 ಗವಿಶಂಕರ್‌ ಕೆ. ಕೈಗಾರಿಕಾ ತರಬೇತಿ ಸಂಸ್ಥೆ, 
ತಂದೆ:ತಿಮ್ಮಪ್ಪ ಕೆ. ಹೂವಿನಹಡಗಲಿ 
ಬಿ-ಬೆಳಗಲ್ಲು ಅಂಚೆ, 
ಬಳ್ಳಾರಿ ತಾಲ್ಲೂಕು, ಬಳ್ಳಾರಿ ಜಿಲ್ಲೆ-583115 

5 08 ಸುಚಿತ್ರಾ ಸಿ.ಆರ್‌. ವಿಭಾಗೀಯ ಕಛೇರಿ, ಮೈಸೂರು 
ತಂದೆ: ರಾಜೇಂದ ಸಿ.ಜಿ 
ನಂ. 508, 6ನೇ ಮುಖ್ಯರಸ್ತೆ, ಎಚ್‌ ಬ್ಲಾಕ್‌, 
ರಾಮಕೃಷ್ಣನಗರ, ಮೈಸೂರು-570022 

6 09 ರುಬೀನಾ ಪರ್ವೀನ್‌ ವಿಭಾಗೀಯ ಕಛೇರಿ, ಗುಲ್ಬರ್ಗಾ 
ತಂದೆ:ಅಬ್ದುಲ್‌ ಖದೀರ್‌, 
ರೂಬಿ ಕಾಟೇಜ್‌, ಪ್ಲಾಟ್‌ ನಂ. 6, 
ಮಕ್ಕಾ ಮಸ್ಸೀದ್‌ ಹತ್ತಿರ, ಬಸವೇಶ್ವರ ಕಾಲೋನಿ, 
ಗುಲರ್ಗಾ 585103 

Yi 10 ಪ್ರದೀಪ್‌ ಎಂ. ಕೈಗಾರಿಕಾ ತರಬೇತಿ ಸಂಸ್ಥೆ, 
ತಂದೆ: ಮಂಜೇಗೌಡ ಎಚ್‌. ಪಿ. ಶಿಕ್ಷಕರು, ಅರಸೀಕೆರೆ 
ಶ್ರೀರಾಮನಿಲಯ ಫಾಕ್ಸ್‌ ಡಿಪೋ ಹಿಂಭಾಗ, 
ಸತ್ಯಮಂಗಲ ಎಕ್ಸ್‌ ಟೆನ್‌ಷನ್‌, ಇಂದಿರಾನಗರ, 
ಹಾಸನ-573201 

8 1] ಚಿದಾನಂದ್‌ ಬಾಕೆ, ಕೈಗಾರಿಕಾ ತರಬೇತಿ ಸಂಸ್ಥೆ, 
ತಂದೆ:ದೂಳಪ್ಪ ಎಸ್‌. ಬಾಕೆ ಬೆಳಗಾಂ 
೦/0:ಸೂರ್ಯಕಾಂತ್‌ ಗುಬ್ಬಿ, ಪ್ಲಾಟ್‌ ನಂ 11-33, 
ರೇವಣಸಿದ್ದೇಶ್ವರ ಕಾಲೋನಿ, ಹುಮ್ನಾಬಾದ್‌ ರಸ್ತೆ 
ಗುಲರ್ಗಾ 

9 12 ಶರಣಬಸಪ್ಪ ಸದ್ದು, ಕೈಗಾರಿಕಾ ತರಬೇತಿ ಸಂಸ್ಥೆ, 
ತಂದೆ :ಶಾ೦ತೇಶ್ವರ್‌ ಸದ್ದು, ಗುರುಮಿಟ್ಕಲ್‌ 
C/o ರೇವಣಸಿದ್ದ ಎಸ್‌. ಸದ್ದು ಮನೆ ನಂ 234/3, 
ಶಟೇಶ್ವರ್‌ ನಿಲಯ, ಎನ್‌.ಜಿ.ಓ ಕಾಲೋನಿ, ಜೇವರ್ಗಿ ರಸ್ತೆ 
ಗುಲರ್ಗಾ-58 

10 13 ಮಂಜುನಾಥ ಬಿ.ಎಸ್‌., ಕೈಗಾರಿಕಾ ತರಬೇತಿ ಸಂಸ್ಥೆ, 
ತಂದೆ ಸಿಂಗಾರಿ ಗೌಡ, ಪಾಂಡವಪುರ 
HSWMC B-28 U-2B Golden Jubliee Upstairs, 
ಹುತ್ತಾ ಕಾಲೋನಿ, 
ಭದ್ರಾವತಿ ಶಿವಮೊಗ್ಗ ಜಿಲ್ಲೆ-577301 

1] 14 ರೂಪಾ ಜೆ. ಕೈಗಾರಿಕಾ ತರಬೇತಿ ಸಂಸ್ಥೆ, 
ತಂದೆ:ಜಯರಾಂ ವಿ. ಶಿರಾ 
ಕನ್ನಿಕಾ ಕಾಂಪ್ಲೆಕ್ಸ್‌, ಎಸ್‌.ಎಸ್‌.ಆರ್‌. ಹೋಟೆಲ್‌ ಪಕ್ಕ, 
ಸಜ್ಜನ್‌ ರಸ್ತೆ, ಕೊರಟಗೆರೆ, ತುಮಕೂರು ಜಿಲ್ಲೆ-572129 

12 15 ಲಲಿತ ಎಂ.ಆರ್‌. ಕೈಗಾರಿಕಾ ತರಬೇತಿ ಸಂಸ್ಥೆ, 
ತಂದೆ:ರುದ್ರಪ್ಪ, ಕೆ.ಎಂ. ದೊಡ್ಡಿ 











3ನೇ ಕ್ರಾಸ್‌ ಪೋಸ್ಟ್‌ ಮ್ಯಾನ್‌ ಕರಿಯಣ್ಣನವರ ಮನೆಯ 








ಎದುರು, ಶಂಕರನಗರ, ಮಂಡ್ಯ-571401 









































ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೬, ೨೦೦೮ ೬೮೩ 

1 2 3 4 

13 17 ಸುಧಾಕರ ಜಿ.ಆರ್‌. ಕೈಗಾರಿಕಾ ತರಬೇತಿ ಸಂಸ್ಥೆ, 
ತಂದೆ:ಲೇಟ್‌ ಜಿ.ಕೆ. ರಂಗಪ್ಪ ವಿವೇಕನಗರ 
ಕೀರ್ತಿ ನಿಲಯ, ಪಂಪ ಮಹಾಕವಿ ರಸ್ತೆ, 
ಕುವೆಂಪುನಗರ, ಪೊಲೀಸ್‌ ಕ್ವಾಟ್ರಸ್‌ ಹಿಂಭಾಗ, 
ಚನ್ನರಾಯಪಟ್ಟಣ, ಹಾಸನ ಜಿಲ್ಲೆ-573116 

14 18 ಸೌಮ್ಯ ಡಿ.ಎಂ. ಕೈಗಾರಿಕಾ ತರಬೇತಿ ಸಂಸ್ಥೆ, 
ತಂದೆ:ಮಂಚಯ್ಯ ಎಂ., ಮಂಡ್ಯ. 
ನಂ. 1145, 2ನೇ ಮಹಡಿ 26-ಎ ಮುಖ್ಯ ರಸ್ತೆ. 
ಜಯನಗರ 
9ನೇ ಬ್ರಾಕ್‌, ಬೆಂಗಳೂರು-560069 

15 19 ಮುರಳೀಧರ್‌ ಎಂ.ಎನ್‌. ಕೈಗಾರಿಕಾ ತರಬೇತಿ ಸಂಸ್ಥೆ, 
ತಂದೆ:ಎಂ.ಸಿ ನಿಂಗಪ್ಪ ಮಳವಳ್ಳಿ 
ಮನೆ ನಂ 312, 9ನೇ ಮುಖ್ಯ ರಸ್ತೆ-1 ಬಿ ಅಡ್ಡರಸ್ತೆ, 
ಬೃಂದಾವನ್‌ ಎಕ್ಸ್‌ಟೆನ್‌ಷನ್‌. ಮೈಸೂರು-570020 

16 22 ಚನ್ನಬಸಪ್ಪ ಬಳ್ಳಾರಿ, ಕೈಗಾರಿಕಾ ತರಬೇತಿ ಸಂಸ್ಥೆ, 
ತಂದೆ:ಚಿದಾನಂದಪ್ಪ ಬಳ್ಳಾರಿ, ಕೂಕನೂರು 
ಮರಕಟ್ಟು ಗ್ರಾಮ, ತಳಕೇರಿ ಅಂಚೆ, ಯಲಬುರ್ಗಾ 
ತಾಲ್ಲೂಕು ಕೊಪ್ಪಳ ಜಿಲ್ಲೆ-584121. 

17 23 ಸತ್ಯ ಪ್ರೇಮ, ಕೈಗಾರಿಕಾ ತರಬೇತಿ ಸಂಸ್ಥೆ, 
ತಂದೆ:ಲೇಟ್‌ ಜಾಕೋಬ್‌ ಸತ್ಯವರ್ಧನ್‌ ಅಬ್ರಹಾಂ, ಕ್ಷಿತಿಜ, | ತರೀಕೆರೆ 
4ನೇ ಅಡ್ಡ ರಸ್ತೆ, ಮಾರುತಿ ಬಡಾವಣೆ, ನವುಲೆ, 
ಶಿವಮೊಗ್ಗ-577204 

18 25 ಈಶ್ವರಪ್ಪ ದ್ಯಾಮನಗೌಡ್ರ, ವಿಭಾಗೀಯ ಕಚೇರಿ, ಹುಬ್ಬಳ್ಳಿ 
ತಂದೆ:ರುದ್ರಪ್ಪ ದ್ಯಾಮನಗೌಡ್ರ 
ನಂ:1174, 10ನೇ ಸೆಕ್ಟರ್‌, ವನಸಿರಿ ನಗರ, ಸತ್ತೂರು, 
ಧಾರವಾಡ-580009. 

19 26 ಸುರೇಶ್‌ ಬಾಬು ಎಂ.ಸಿ ಕೈಗಾರಿಕಾ ತರಬೇತಿ ಸಂಸ್ಥೆ, 
ತಂದೆ ಓಬಳೇಶ್‌ ಎಂ.ಸಿ. (Retd. ASI), ಹೊಸಪೇಟೆ 
ಪ್ಲಾಟ್‌ ನಂ. 153 Ex-Servicement of ಕಾಲೋನಿ 
ಬೆಳೆಗಾಳ ಕ್ರಾಸ್‌, ಕೌಲ್‌ ಬಜಾರ್‌, ಬಳ್ಳಾರಿ-583102 

20 27 ಪರಂಧಾಮ ಓ. ಉದ್ಯೋಗ ಮತ್ತು ತರಬೇತಿ 
ತಂದೆ:ಓಬಳೇಶ್ವರಪ್ಪ, ನಿರ್ದೇಶನಾಲಯ, ಬೆ೦ಗಳೂರು 
ನಂ. 253, 5ನೇ ಮುಖ್ಯ ರಸ್ತೆ, ಐಟಐ ಲೇಔಟ್‌, 
ಮಲ್ಲತ್ತಹಳ್ಳಿ ಬೆಂಗಳೂರು-560056 

21 28 ಗೌರೀಶ್‌ ಎಸ್‌. ಕೈಗಾರಿಕಾ ತರಬೇತಿ ಸಂಸ್ಥೆ, 
ತಂದೆ. ದೊಡ್ಡಮಾದಯ್ಯ, ಕನಕಪುರ 
ಜೈಭೀಮ್‌ ನಗರ, ಸಾತನೂರು ಗ್ರಾಮ ಮತ್ತು ಅಂಚೆ, 
ಕನಕಪುರ ತಾಲ್ಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ- 
562126 





















































೬೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೬, ೨೦೦೮ ಭಾಗ - ೨ 

1 2 3 4 

22 33 ಮುರಳೀಧರ್‌ ಆರ್‌. ಕೈಗಾರಿಕಾ ತರಬೇತಿ ಸಂಸ್ಥೆ, 
ತಂದೆ:ಪರಶುರಾಮ್‌ ಆರ್‌. (ಮಹಿಳೆ), ಗುಲ್ಬರ್ಗಾ 
ನಂ. 3-515/1 ಮುಗಲಿಚಾಲ್‌, 
ಗಾಜೀಪುರ, ಗುಲ್ಬರ್ಗಾ-585101 

23 36 ಸುಮಾರಾಣಿ ಎಚ್‌.ಕೆ. ಕೈಗಾರಿಕಾ ತರಬೇತಿ ಸಂಸ್ಥೆ, 
ತಂದೆ:ಕುಲ್ಲೇಗೌಡ, ಮದ್ದೂರು 
ನಂ. 504, 28ನೇ ಮುಖ್ಯರಸ್ತೆ, 13ನೇ ಏ ಅಡ್ಡ ರಸ್ತೆ, 
1ನೇ ಹಂತ ಜೆ.ಪಿ. ನಗರ, ಬೆ೦ಗಳೂರು-560078. 

24 37 ಸಿದ್ದೇಶ ಪಿ. ಕೈಗಾರಿಕಾ ತರಬೇತಿ ಸಂಸ್ಥೆ, 
ತಂದೆ:ಪುಟ್ಟಸಿದ್ದಯ್ಯ, ಹುಣಸೂರು 
೦/0 ಚಿಕ್ಕೀರಯ್ಯ, ನಂ. 95, ಕೋಟೆಹುಂಡಿ, ರಾಯಕಕೆರೆ 
ಅಂಚೆ,ಮೈಸೂರು ತಾಲ್ಲೂಕು ಮತ್ತು ಜಿಲ್ಲೆ-570008 

25 38 ಮೊಹಮ್ಮದ್‌ ಜಬೀಲಉಲ್ಲಾ ಎ. ಕೈಗಾರಿಕಾ ತರಬೇತಿ ಸಂಸ್ಥೆ, 
ತಂದೆ:ಮಹಮ್ಮದ್‌ ಅಸದ್‌ಉಲ್ಲಾ, ಭರಮಸಾಗರ 
ರಾಮಪುರ ಅಂಚೆ, ಮೊಳಕಾಲ್ಲೂರು ತಾಲ್ಲೂಕು, ಚಿತ್ರದುರ್ಗ 
ಜಿಲ್ಲೆ-577540 

1 ಮೇಲ್ಕಂಡ ಅಭ್ಯರ್ಥಿಗಳ ಜ್ಯೇಷ್ಠತೆಯು ಕರ್ನಾಟಕ ಲೋಕಸೇವಾ ಆಯೋಗದ ಆಯ್ಕೆಪಟ್ಟಿಯಲ್ಲಿ ಇರುವಂತೆ 
ನಿಗಧಿಯಾಗಿರುತ್ತದೆ. 


2, ಮೇಲ್ಕಂಡ ಅಭ್ಯರ್ಥಿಗಳ ಪರೀಕ್ಷಾರ್ಥ ಅವಧಿಯು ಎರಡು ವರ್ಷಗಳಾಗಿರುತ್ತದೆ, ಮೇಲ್ಕಂಡ ಅಭ್ಯರ್ಥಿಗಳು 
ಪರೀಕ್ಷಾರ್ಥ ಅವಧಿಯಲ್ಲಿ ಪ್ರಾಚಾರ್ಯರು ದರ್ಜೆ-2/ಸಹಾಯಕ ನಿರ್ದೇಶಕರ ಹುದ್ದೆಗೆ ನಿಗಧಿಪಡಿಸಿರುವ ಎಲ್ಲಾ ಇಲಾಖಾ 
ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗತಕ್ಕದ್ದು. 

3. ಮೇಲ್ಕಂಡ ಅಭ್ಯರ್ಥಿಗಳು ಈ ಅಧಿಸೂಚನೆಯನ್ನು ನೋಂದಾಯಿತ ಅಂಚೆಯ ಮೂಲಕ ರವಾನಿಸಿದ 
ದಿನಾಂಕದಿಂದ 15 ದಿನಗಳೊಳಗಾಗಿ ಆಯುಕ್ತರ ಕಚೇರಿ, ಉದ್ಯೋಗ ಮತ್ತು ತರಬೇತಿ ಇಲಾಖೆ , ಕೌಶಲ್ಯಭವನ, ಡೈರಿ ವೃತ್ತ, 
ಬೆ೦ಗಳೂರು-560029 ಇಲ್ಲಿ ವರದಿ ಮಾಡಿಕೊಳ್ಳತಕ್ಕದ್ದು. 

4. ಅಭ್ಯರ್ಥಿಗಳು ನೇಮಕಾತಿ ಮತ್ತು ಸೇವಾ ಷರತ್ತುಗಳು ಹಾಗೂ ಕಾಲಕಾಲಕ್ಕೆ ಜಾರಿಯಲ್ಲಿರುವ ನಿಯಮಗಳು 
ಹಾಗೂ ಆದೇಶಗಳಿಗೆ ಒಳಪಟ್ಟರುತ್ತಾರೆ. 

ವ್ರ ಮೇಲ್ಕಂಡ ಅಭ್ಯರ್ಥಿಗಳ ಈ ನೇಮಕಾತಿಯು ಭಾರತ ಸರ್ವೋಚ್ಚ ನ್ಯಾಯಾಲಯದ ರಿಟ್‌ ಅರ್ಜಿ ಸಂಖ್ಯೆ: 
(ಸಿವಿಲ್‌) 232/99 ಮತ್ತು ಮಾನ್ಯ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯ ಅರ್ಜಿ ಸಂಖ್ಯೆ1551/2008 ರಲ್ಲಿ ನೀಡುವ 
ಅಂತಿಮ ತೀರ್ಪಿಗೆ ಬದ್ದವಾಗುವ ಷರತ್ತಿಗೊಳಪಟ್ಟಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎ.ಎಸ್‌. ವಿಶ್ವೇಶ್ವರಯ್ಯ 
ಪೀಠಾಧಿಕಾರಿ, 
ಕಾರ್ಮಿಕ ಇಲಾಖೆ 
(ಉದ್ಯೋಗ ಮತ್ತು ತರಬೇತಿ) 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಳ 380 ಪಿಪಿಆ 2008, ಬೆ೦ಗಳೂರು, ದಿನಾಂಕ: 24ನೇ ಸೆಪ್ಟೆಂಬರ್‌ 2008 

ಈ ಕೆಳಕಂಡ ತಃಖ್ತೆಯ ಅಂಕಣ (2)ರಲ್ಲಿ ಸೂಚಿಸಿರುವ ನ್ಯಾಯಾಲಯಗಳಲ್ಲಿ ತಃಖ್ತೆಯ ಅಂಕಣ (3) ಮತ್ತು 
(4ರಲ್ಲಿ ನಮೂದಿಸಿರುವ ಪ್ರಕರಣ ಮತ್ತು ಪ್ರತಿ ಪ್ರಕರಣಗಳು ದಾಖಲಾಗಿರುತ್ತದೆ. ಆದ ಕಾರಣ ಅಂಕಣ (4ರಲ್ಲಿ 
ನಮೂದಿಸಿರುವ ಪ್ರತಿ ಪ್ರಕರಣಗಳಲ್ಲಿ ಸರ್ಕಾರದ ಪರವಾಗಿ ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು ಅಂಕಣ (5)ರಲ್ಲಿ 
ಸೂಚಿಸಿರುವ ಅಭಿಯೋಜಕರನ್ನು ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ ನೇಮಿಸಿದೆ. 


ಪಿ.ಆರ್‌. 1179 












































ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೬, ೨೦೦೮ ೬೮೫ 
ಕ್ರ ನ್ಯಾಯಾಲಯದ ಹೆಸರು ಪಕರಣ ಪ್ರತಿ ಪ್ರಕರಣ ಪ್ರತಿ ಪ್ರಕರಣದಲ್ಲಿ ಸರ್ಕಾರದ 
ಸಂ. ಸಂಖ್ಯೆ ಸಂಖ್ಯೆ ಪರವಾಗಿ ಹಾಜರಾಗಲು ಮತ್ತು 

Sc/cc/Spl.cc | Sc/cc/Spl.cc ಪ್ರಕರಣವನ್ನು ನಡೆಸಲು 
1 2 3 4 5 
1 | ಜೆಎಂಎಫ್‌ಸಿ ನ್ಯಾಯಾಲಯ 702/04 646/04 ಸಹಾಯಕ ಸರ್ಕಾರಿ 
ಗೋಕಾಕ್‌ 1613/05 1456/05 ಅಭಿಯೋಜಕರು, 
ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ 
ನ್ನಾಯಾಲಯ, ಹುಕ್ಕೇರಿ 
2 (| ಜೆಎಂಎಫ್‌ಸಿ ನ್ಯಾಯಾಲಯ 312/07 332/07 ಸಹಾಯಕ ಸರ್ಕಾರಿ 
ರಾಮದುರ್ಗ 356/07 365/07 ಅಭಿಯೋಜಕರು, ಸಿಜೆ (ಕಿವಿ) 
ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ, ಸವದತ್ತಿ 
3 |3ನೇ ಅಧಿಕ ಜಿಲ್ಲಾ ಸತ್ರ ನ್ಯಾಯಾಲಯ, 35/07 281/07 1ನೇ ಅಧಿಕ ಸರ್ಕಾರಿ 
ಬೆಳಗಾವಿ ಅಭಿಯೋಜಕರು, 1ನೇ ಅಧಿಕ 
ಜಿಲ್ಲಾ ಸತ್ರ ನ್ಯಾಯಾಲಯ, 
ಬೆಳಗಾವಿ 
4 | ಜೆಎಂಎಫ್‌ಸಿ ನ್ಯಾಯಾಲಯ, 795/06 796/06 ಸಹಾಯಕ ಸರ್ಕಾರಿ 
ಹೊಸನಗರ 798/06 831/06 ಅಭಿಯೋಜಕರು, ಸಿಜೆ (ಕಿವಿ) 
621/05 627/05 ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ, ತೀರ್ಥಹಳ್ಳಿ 
5 ಜೆಎಂಎಫ್‌ಸಿ ನ್ಯಾಯಾಲಯ, 106/08 77/08 ಹಿರಿಯ ಸಹಾಯಕ ಸರ್ಕಾರಿ 
ಕೊಪ್ಪ ಅಭಿಯೋಜಕರು, ಸಿಜೆಎಂ 
ನ್ಯಾಯಾಲಯ, ಕೊಪಳ 
6 | ಜಿಲ್ಲಾ ಸತ್ರ ನ್ಯಾಯಾಲಯ, 15/07 29/07 4ನೇ ಅಪರ ಸರ್ಕಾರಿ 
ಚಿಕ್ಕಬಳ್ಳಾಪುರ ಅಭಿಯೋಜಕರು, 4ನೇ ಅಪರ 
ಸತ್ರ ನ್ಯಾಯಾಲಯ, 
ಬೆಂಗಳೂರು, ನಗರ 
7 |3ನೇ ಜೆಎಂಎಫ್‌ಸಿ ನ್ಯಾಯಾಲಯ, 2512/07 2687/07 ಸಹಾಯಕ ಸರ್ಕಾರಿ 
ಮೈಸೂರು ಅಭಿಯೋಜಕರು, 3ನೇ ಅಧಿಕ 
ಸಿಜೆಎಂ ನ್ಯಾಯಾಲಯ, 
ಮೈಸೂರು 
8 (ಜಿಲ್ಲಾ ಸತ್ರ ನ್ಯಾಯಾಲಯ, 157/07 2/08 2ನೇ ಅಧಿಕ ಸರ್ಕಾರಿ 
ರಾಮನಗರ ಅಭಿಯೋಜಕರು, 2ನೇ ಅಧಿಕ 
ಜಿಲ್ಲಾ ಸತ್ರ ನ್ಯಾಯಾಲಯ, 
ಬೆ೦ಗಳೂರು ಗ್ರಾಮಾಂತರ 
9 | ಜೆಎಂಎಫ್‌ಸಿ ನ್ಯಾಯಾಲಯ, 441/07 440/07 ಹಿರಿಯ ಸಹಾಯಕ ಸರ್ಕಾರಿ 
ಚಿತ್ರದುರ್ಗ ಅಭಿಯೋಜಕರು, ಸಿಜೆಎಂ 
ನ್ಯಾಯಾಲಯ, ಚಿತ್ರದುರ್ಗ 
10 |2ನೇ ತ್ವರಿತ ನ್ಯಾಯಾಲಯ, 28/08 23/08 ಸರ್ಕಾರಿ ಅಭಿಯೋಜಕರು, ಜಿಲ್ಲಾ 
ರಾಯಚೂರು ಮತ್ತು ಸತ್ರ ನ್ಯಾಯಾಲಯ, 
ರಾಯಚೂರು 
11 | ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಲಯ, 72/07 66/07 2ನೇ ಅಧಿಕ ಸರ್ಕಾರಿ 








ರಾಮನಗರ 











ಅಭಿಯೋಜಕರು, 2ನೇ ಅಧಿಕ 
ಜಿಲ್ಲಾ ಸತ್ರ ನ್ಯಾಯಾಲಯ, 
ಬೆಂಗಳೂರು ಗ್ರಾಮಾಂತರ 












































೬೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೬, ೨೦೦೮ ಭಾಗ - ೨ 
1 2 3 4 5 
12 |7ನೇ ತ್ವರಿತ ನ್ಯಾಯಾಲಯ 305/07 300/07 ವಿಶೇಷ ಸರ್ಕಾರಿ 
ಬೆಂಗಳೂರು ನಗರ ಅಭಿಯೋಜಕರು, 8ನೇ ತ್ವರಿತ 
ವಿಲೇವಾರಿ ನ್ಯಾಯಾಲಯ, 
ಬೆಂಗಳೂರು ನಗರ 
13 |2ನೇ ಜೆಎಂಎಫ್‌ಸಿ ನ್ಯಾಯಾಲಯ, 6035/07 5535/07 ಸಹಾಯಕ ಸರ್ಕಾರಿ 
ಮಂಗಳೂರು (ದ.ಕ) ಅಭಿಯೋಜಕರು, 3ನೇ 
ಜೆಎಂಎಫ್‌ಸಿ ನ್ಯಾಯಾಲಯ, 
ಮಂಗಳೂರು 
14 | 2ನೇ ಅಪರ ಜಿಲ್ಲಾ ಸತ್ರ ನ್ಯಾಯಾಲಯ, 69/06 1/07 1ನೇ ಅಪರ ಸರ್ಕಾರಿ 
ಬೆ೦ಗಳೂರು ಗ್ರಾಮಾಂತರ ಅಭಿಯೋಜಕರು, 1ನೇ ಅಪರ 
ಜಿಲ್ಲಾ ಸತ್ರ ನ್ಯಾಯಾಲಯ, 
ಬೆ೦ಗಳೂರು ಗ್ರಾಮಾಂತರ 
15 | ಜೆಎಂಎಫ್‌ಸಿ ನ್ಯಾಯಾಲಯ, 264/06 265/06 ಸಹಾಯಕ ಸರ್ಕಾರಿ 
ಲಿಂಗಸುಗೂರು 372/05 316/05 ಅಭಿಯೋಜಕರು, ಸಿಜೆ (ಕಿವಿ) 
178/05 147/05 ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ, ಸಿಂಧನೂರು 
16 | ಅಧಿಕ ಜಿಲ್ಲಾ ಮತ್ತು ಸತ್ರ 2/06 110/07 ಪ್ರಧಾನ ಸರ್ಕಾರಿ 
ನ್ಯಾಯಾಲಯ, ಚಿಕ್ಕಮಗಳೂರು ಅಭಿಯೋಜಕರು, ಪ್ರಧಾನ ಜಿಲ್ಲಾ 
ಮತ್ತು ಸತ್ರ ನ್ಯಾಯಾಲಯ, 
ಚಿಕ್ಕಮಗಳೂರು 
17 | ಜೆಎಂಎಫ್‌ಸಿ ನ್ಯಾಯಾಲಯ, 683/07 722/07 ಸಹಾಯಕ ಅಭಿಯೋಗ 
ಬಂಗಾರಪೇಟೆ ನಿರ್ದೇಶಕರು, ಎಸ್‌.ಪಿ ಕಛೇರಿ, 
ಕೆ.ಜಿ.ಎಫ್‌. 
18 | ಅಪರ ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ 73/08 72/08 ಸಹಾಯಕ ಸರ್ಕಾರಿ 
ನ್ಯಾಯಾಲಯ, ಮಂಡ್ಯ ಅಭಿಯೋಜಕರು, ಪ್ರಧಾನ ಸಿಜೆ 
(ಕಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ, ಮಂಡ್ಯ 
19 |2ನೇ ಜೆಎಂಎಫ್‌ಸಿ ನ್ಯಾಯಾಲಯ, 2477/07 2467/07 ಸಹಾಯಕ ಸರ್ಕಾರಿ 
ವಿಜಾಪುರ ಅಭಿಯೋಜಕರು, 3ನೇ 
ಜೆಎಂಎಫ್‌ಸಿ ನ್ಯಾಯಾಲಯ, 
ವಿಜಾಪುರ 
20 | ಪ್ರಧಾನ ಜೆಎಂಎಫ್‌ಸಿ ನ್ಯಾಯಾಲಯ, 235/08 237/08 ಅಧಿಕ ಸಹಾಯಕ ಸರ್ಕಾರಿ 
ಮುಧೋಳ ಅಭಿಯೋಜಕರು, ಅಧಿಕ 
ಜೆಎಂಎಫ್‌ಸಿ ನ್ಯಾಯಾಲಯ, 
ಮುಧೋಳ 
21 | 3ನೇ ಜೆಎಂಎಫ್‌ಸಿ ನ್ಯಾಯಾಲಯ 947/08 1779/08 ಸಹಾಯಕ ಸರ್ಕಾರಿ 








ಮಂಗಳೂರು (ದ.ಕ) 











ಅಭಿಯೋಜಕರು, 2ನೇ 
ಜೆಎಂಎಫ್‌ಸಿ ನ್ಯಾಯಾಲಯ, 
ಮಂಗಳೂರು (ದ.ಕ) 








ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೬, ೨೦೦೮ ೬೮೭ 














1 2 3 4 5 
22 | ಪ್ರಧಾನ ಜೆಎಂಎಫ್‌ಸಿ ನ್ಯಾಯಾಲಯ, 381/08 379/08 ಸಹಾಯಕ ಸರ್ಕಾರಿ 
ಕುಮಟಾ ಅಭಿಯೋಜಕರು, ಜೆಎಂಎಫ್‌ಸಿ 
ನ್ಯಾಯಾಲಯ, ಅಂಕೋಲ 




















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹಿ.ಆರ್‌. 1212 ಕೆ.ಸಿ ಸಿದ್ದಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ 
(ಕಾ ಮತ್ತು ಸು, ಕಾಫಿಪೋಸ ಮತ್ತು ಅಭಿಯೋಗ) 
HIGH COURT OF KARNATAKA 
NOTIFICATION 
No. HCE 759/2008, Bangalore, Dated: 30" September 2008 
Sri S. Gowri Shankar, Senior Judgment Writer of this office is permitted to retire from service 
voluntarily w.e.f. the afternoon of 31.10.2008 under Rule 285 (1) (a) of KCSRs. 
By Order of Hon'ble the Chief Justice , 
P.R. 1218 H.P. SANDESH 
Registrar (Administration) 
HIGH COURT OF KARNATAKA 
NOTIFICATION 
No. HCE 807/2008, Bangalore, Dated: 25" September 2008 
Smt V. Shylaja, Section Officer of this office is permitted to retire from service voluntarily w.e.f. the 
afternoon of 30.9.2008, under Rule 285 (1) (a) of KCSRs. 
By Order of Hon'ble the Chief Justice , 
P.R. 1219 A.P. MURARI 
Registrar (Judicial) 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಐಟಿಡಿ 29 ಡಿಐಎಸ್‌ 2008, ಬೆಂಗಳೂರು, ದಿನಾಂಕ: 3ನೇ ಅಕ್ಟೋಬರ್‌ 2008 
ಸರ್ಕಾರಿ ಅಧಿಸೂಚನೆ ಸಂಖ್ಯೆ ಸಿಆಸುಇ 184 ಆಸೇವ 2008, ದಿನಾ೦ಕ:30-9-2008ರಲ್ಲಿ ಕರ್ನಾಟಕ ಜೈವಿಕ 
ತಂತ್ರಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸೇವೆಗಳು, ಬೆ೦ಗಳೂರು, ಈ ಸಂಸ್ಥೆಯಲ್ಲಿನ ಶ್ರೀ ವೆಂಕಟರಮಣ ಎನ್‌. ನಾಯಕ್‌ 
ಇವರ ವರ್ಗಾವಣೆಯಿಂದ ತೆರವಾದ ಅಪರ ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಯಲ್ಲಿ ಶ್ರೀ ಬಿ.ಎಂ. ವಿಜಯಶಂಕರ್‌, ಕೆ.ಎ.ಎಸ್‌. 
ಆಯ್ಕೆ ಶ್ರೇಣಿ ಇವರನ್ನು ವರ್ಗಾಯಿಸಲಾಗಿರುವುದನ್ನು ಅನುಸರಿಸಿ, ಸದರಿಯವರನ್ನು ಈ ತಕ್ಷಣದಿ೦ದ ಜಾರಿಗೆ ಬರುವಂತೆ 
ಕರ್ನಾಟಕ ಜೈವಿಕ ತಂತ್ರಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸೇವೆಗಳು, ಬೆಂಗಳೂರು ಈ ಸಂಸ್ಥೆಯಲ್ಲಿನ ಅಪರ ವ್ಯವಸ್ಥಾಪಕ 
ನಿರ್ದೇಶಕರ ಹುದ್ದೆಗೆ [ಶ್ರೀ ವೆಂಕಟರಮಣ ಎನ್‌. ನಾಯಕ್‌ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ] 
ಮರುನಿಯುಕ್ತಿಗೊಳಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1220 ಎಂ.ವಿ ಕೃಷ್ಣಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ 
ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 


೬೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೬, ೨೦೦೮ ಭಾಗ - ೨ 





PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 261 SAS 2006(P), Bangalore, Dated: 30" September 2008 
Sri D. Randeep, IAS (KN 2006), on completion of IAS Professional Course Phase-ll on 14.8.2008 
is posted until further orders as Assistant Commissioner, Gadag Sub-Division Gadag in the existing 
vacancy. 
The orders issued in Government Notification No. DPAR 261 SAS 2006, dated 11.8.2008 posting 
Sri D. Randeep, IAS as Assistant Commissioner, Hospet Sub-Division, Bellary District and placing him in 
additional charge of the post of Commissioner, Hampi Development Authority, Hospet stand cancelled. 
By Order and in the name of the Governor of Karnataka, 
P.R. 1221 K.G. ANANTHA 
Under Secretary to Government, 
Department of Personnel and Administrative Reforms 
(Services-l) 
NOTIFICATION 
No. DPAR 175 SPS 2008, Bangalore, Dated: 27" September 2008 
Sri K.P. Puttaswamy, (State Police Service) Additional Superintendent of Police Chamarajanagar 
District, Chamarajanagar is transferred with immediate effect and posted until further orders as 
Superintendent of Police, Kolar District, Kolar vice Sri Vipul Kumar, IPS proceeded on training abroard 
vide G.O.No. DPAR 152 SME 2008, dated 12.9.2008. 
By Order and in the name of the Governor of Karnataka, 
P.R. 1222 ASHOK P. ATRE 
Under Secretary to Government, 
Department of Personnel and Administrative Reforms 
(Services-IV) 
NOTIFICATION 
No. DPAR 52 SPS 2007, Bangalore, Dated: 27" September 2008 
On completion of IPS Probationers Phase-ll Training Programme, the following IPS probationers 
of 2006 batch borne on the cadre of Karnataka are posted with immediate effect and until further orders to 
the Sub-Divisions mentioned against their names: 





1 Sri Chandra Gupta, IPS Assistant Superintendent of Police, 
Pananmbur Sub-Division, Dakshina 
Kannada District-in the vacant post 
2 Sri Thyagarajan, IPS Assistant Superintendent of Police, 


Humnabad Sub-Division, Bidar District-vice 














Sri P.A. Korawar, transferred. 








By Order and in the name of the Governor of Karnataka, 
P.R. 1223 ASHOK P. ATRE 
Under Secretary to Government, 
Department of Personnel and Administrative Reforms 


(Services-IV) 


